ಕರ್ನಾಟಕ ವಿಧಾನ ಪರಿಷತ್ತು 


[ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1652 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) N 
ಉತ್ತರಿಸುವ ದಿನಾಂಕ 14/03/2022 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಜೀವಿಶಾಸ್ಪ ಮತ್ತು 
ಪರಿಸರ ಸಚಿವರು 
ಕ್ರ. ee 
ಸಂ. ಪ್ರಶ್ನೆ ಉತ್ತರ 
ಅ) | ತುಮಕೂರು ಜಿಲ್ಲೆಯು ಹೌದು 
9. 
pi ಮೆತ್ತೆ | ಪ್ರವಾಸೋದ್ಯಮ ಇಲಾಖೆಯಿಂದ ತುಮಕೂರು ಜಿಲ್ಲೆಯಲ್ಲಿ ಗುರುತಿಸಿರುವ 
ರಮಣೀಯ ಸ್ಮಳಗಳನ್ನು | ಪ್ರವಾಸಿತಾಣಗಳ ವಿವರ ಈ ಕೆಳಗಿನಂತಿದೆ. | 
ಹೊಂದಿರುವುದು ್ಣ ಸವಾ 
pe ಸ್ರವಾನಿ 
ಸಾನು ಈಗನ ಸಃ ತಾಲ್ಲೂಕು... ..।. ...ಪುವಾಸಿ ತಾಣಗಳು... ತಾಣಗಳ 
ಬಂದಿದೆಯೇ: (ಹಾಗಿದ್ದಲ್ಲಿ, || ಸ೨ ಸಂಖ್ಯೆ 
ಗುರುತಿಸಿರುವ ಸ್ಥಳಗಳ || 1 ತುಮಕೂರು ಸಿದ್ದಗಲಗ, ಕೈದಾಳ, 04 
ಪಾ ವಿಪಂಗಳ ಸ ನ ಮ ದವರಾಯುನದಗದ ನಾಮು 
ನೇಡುವುದು) ಚಿಲುಮೆ 
: 2 | ಕೊರಟಿಗೆರೆ ಕೊರಟಿಗೆರೆ, ಸಿದ್ಧರಬೆಟ್ಟ, 04 
ತೀತಾ ಜಲಾಶಯ, } 
ಚೆನ್ನರಾಯನದುರ್ಗ ಕೋಟಿ 
3 |ಶಿರಾ ಕಸ್ತೂರಿ ರಂಗಪ್ಪನಾಯಕ ಕೋಟೆ 01 
ಕುಣಿಗಲ್‌ ಯಡಿಯೂರು, ಮಾರ್ಕೋನಹಳ್ಳಿ, 05 
ಹುತ್ರಿದುರ್ಗ ಬೆಟ್ಟ, ಹುಲಿಯೂರು 
ದುರ್ಗ ಬೆಟ್ಟ, ಕುಣಿಗಲ್‌ ಕೆರೆ 
5 | ಪಾವಗಡ ಪಾವಗಡ 01 
6 ಮಧುಗಿರಿ ನಿಡಗಲ್‌, ಮಧುಗಿರಿ ಏಕಶಿಲಾ 03 
ಬೆಟ್ಟಿ, ಭಸ್ಮಾಂಗಿ ಬೆಟ್ಟ $ 
7 | ತಿಪಟೂರು ಅರಳಗುಪ್ಪ "01 
8 | ಗುಬ್ಬಿ ಗುಬ್ಬಿ 01 
:9 | ತುರುವೇಕರೆ ತುರುವೇಕರೆ 01 
10 | ಚಿಕ್ಕನಾಯಕನಹಳ್ಳಿ | ಹಂದನಕೆರೆ, ಬೊರನಕಣಿವೆ 02 
ಜಲಾಶಯ 
, ಒಟ್ಟು 23 
ಆ) | ಜಿಲ್ಲೆಯಲ್ಲಿ ಗುರುತಿಸಿರುವ | ಪ್ರವಾಸೋದ್ಯಮ ಇಲಾಖೆಯಿಂದ ಗುರುತಿಸಿರುವ ಪ್ರವಾಸಿ ತಾಣಗಳಲ್ಲಿ ಹಾಗೂ 
ಸ್ಥಳಗಳಲ್ಲಿ ರಾಜ್ಯ | ಇತರೆ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಯಾತ್ರಿವಿವಾಸ, 
ಸರ್ಕಾರದ ಇಲಾಖೆ ಮತ್ತು | ಡಾರ್ಮಿಟರಿ, ಶುದ್ದ ಕುಡಿಯುವ ನೀರಿನ ಸೌಲಭ್ಯ (ಆರ್‌. ಓ. ಪ್ಲಾಂಟ್‌) 
ನಿಗಮಗಳಿಂದ ಶೌಚಾಲಯ ಮತ್ತು ಸ್ನಾನಗೃಹ, ಪಾರ್ಕಿಂಗ್‌ ಸೌಲಭ್ಯ, ಪ್ರವಾಸಿ ಸೂಚನಾ 
ಯಾತ್ರಿಕರಿಗೆ ಕಲ್ಪಿಸಿರುವ | ಫಲಕಗಳು, ಆಸನಗಳ ಬ್ಯವಸ್ಥೆ, ಮೆಟ್ಟೆಲುಗಳ ನಿರ್ಮಾಣ, ರೈಲಿಂಗ್ಸ್‌ ಪರಗೋಲ, 
ಸೌಲಭ್ಯಗಳು ಯಾವುವು: | ಪಾತ್‌ ವೇ ನಿರ್ಮಾಣ ಮತ್ತು ಅಂತಿಮ ಹಂತದ ಕೂಡು ರಸ್ತೆ ಅಭಿವೃದ್ಧಿ 
(ಪೂರ್ಣ ವಿವರ | ಕಾಮಗಾರಿಗಳನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶೀಲಿಸಿ ಅನುದಾನದ 
ನೀಡುವುದು)" ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳಲಾಗುತ್ತದೆ: - 4 - 


ಇ) 


“ಸಮಿತಿ 


ಜಿಲ್ಲೆಯಲ್ಲಿನ ಸುಪ್ರಸಿದ್ದ, 
ಐತಿಹಾಸಿಕ ಮತ್ತು ರಮಣೀಯ 
ಕೇಂದ್ರಗಳನ್ನು ಒಳಗೊಂಡ 
ಒಂದು ಪ್ರವಾಸಿ ಸರ್ಕ್ಯೂಟ್‌ 
ಅನ್ನು ಅಭಿವೃದ್ದಿಪಡಿಸುವಂತೆ 
ಮತ್ತು ತುಮಕೂರು ಜಿಲ್ಲೆ 
ಕಲ್ಪತರು ಪ್ರವಾಸಿ ಸರ್ಕ್ಯೂಟ್‌ 
ರಚಿಸುವಂತೆ 
ತುಮಕೊರು . 

ಜಿಲ್ಲಾಧಿಕಾರಿಯವರಿಂ೦ದ 


"ದಿನಾಂಕ: 30.12.2020 ರಂದು 


ಒಂದು ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಿರುವುದು 
ನಿಜವೇ: 


ಈ) 


ನೀಡುವುದ್ದು 


ಹಾಗಿದ್ದಲ್ಲಿ, ಈ ಪ್ರಸ್ತಾವನೆಯ 
ಮೇಲೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ಪೂರ್ಣ ವಿವರ 


ಹೌದು 


ತುಮಕೂರು ಜಿಲ್ಲೆ ಕಲ್ಪತರು ಪ್ರವಾಸಿ ಸರ್ಕ್ಯೂಟ್‌ ಸಮಿತಿ” ಎಂಬ 


ಪದನಾಮದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು, ಲೋಕಸಭಾ ಸದಸ್ಯರು, ಆಯಾ 
ತಾಲ್ಲೂಕಿನ ಎಲ್ಲಾ' ಸ್ಲಳೀಯ ಜನಪ್ರತಿನಿಧಿಗಳು, ಸಂಬಂಧಿತ ಇಲಾಖೆಯ 
ಮುಖ್ಯಸ್ಥರು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚಿಸುವಂತೆ ಹಾಗೂ 
ಆರ್ಥಿಕ ನೆರವು ನೀಡಲು ರೂ.1500 ಕೋಟಿ ಬಿಡುಗಡೆ ಮಾಡಲು 
ಕೋರಿರುತ್ತಾರೆ. 


ಬಂಡವಾಳ ವೆಚ್ಚ ಲೆಕ್ಕಶೀರ್ಷಿಕೆಯಡಿ ಇಲಾಖೆಗೆ 2020-21ನೇ ಸಾಲಿನಲ್ಲಿ 
ರೂ.35.00 ಕೋಟಿಗಳನ್ನು ಹಾಗೂ 2021-22ಸೇ ಸಾಲಿನಲ್ಲಿ ರೂ.71.00 
ಕೋಟಿ ಅನುದಾನವನ್ನು ಮಾತ್ರ ಆಯವ್ಯಯದಲ್ಲಿ ಒದಗಿಸಲಾಗಿದ್ದು, ಈ 
ಅನುದಾನವನ್ನು ಮುಂದುವರೆದ ಕಾಮಗಾರಿಗಳಿಗೆ ಬಿಡುಗಡೆ 
ಮಾಡಲಾಗಿರುತ್ತದೆ. ಆದ್ದರಿ೦ದ, 2020-21 ಹಾಗೂ 2021-22ನೇ ಸಾಲಿನಲ್ಲಿ 
ಅನುದಾನದ ಕೊರತೆಯಿಂದ ಈ ಪ್ರಸ್ತಾವನೆಯನ್ನು ಪರಿಗಣಿಸಲು 
ಸಾಧ್ಯವಾಗಿರುವುದಿಲ್ಲ. 


ಸಂಖ್ಯೆ: ಟಓಆರ್‌ 113 ಟಿಡಿವಿ 2022 


(ಆನಏಡ್‌'ಸಿ್ರಿಗ್‌) 
ಪ್ರವಾಸೋದ್ಯಮ, ಜೀವಿಶಾಸ್ತ್ರ § 
ಮತ್ತು ಪರಿಸರ ಸಚಿವರು 


